ಆಟದ ಮೂಲಕ ಕಲಿಯುವುದು ಹೇಗೆಂದು ಮಕ್ಕಳು ಕಲಿಯುತ್ತಾ! 


ದಿವ್ಯಾ ಬ. ಎ. 


ಸೋಮವಾರದಂದು ನನ್ನ ತರಗತಿಗೆ ಬಂದ ಸಹನಾ' ತನ್ನು 
ಗೆಳತಿಂಯರೊಂದಿಗೌ ಮಾತುಕತೆಗೆ ಇಆದಳು. ತನ್ನ 
ಸಹಪಾಠಿಗಳೊಂದಿಗೆ ಹೊಸ ಆಟವೊಂದನ್ನು ಆಡಲು ಆಕೆ 
ಉತ್ಪುಕಳಾಗಿದ್ದಳು. ವಾರಾಂತ್ಯದಲ್ಲಿ ಆಕೆಯ ಅಚ್ಚುಮೆಚ್ಚಿನ 
ರೆಸ್ಟೋರಂಬಟ್‌ ಒಂದಕ್ಕೆ ಭೇಟ ನೀಡಿದ ನಂತರ ಆಕೆಯ ತಲೆಗೆ 
ಒಂದು ವಿಚಾರ ಹೊಳೆದಿತ್ತು. ಸಹನಾ ತನ್ನ ಯೋಜನೆಯನ್ನು 
ಆಕೆಯ ಸಹಪಾಠಿಗಳಗೆ ವಿವರಿಸಿದಳು ಹಾಗೂ ಎಲ್ಲರೂ 
ರೆಸ್ಟೋರಂಟ್‌ ಒಂದನ್ನು ನಿರ್ಮಿಸಲು ಬೇಕಾಗುವ ವಸ್ತುಗಳಗಾಗಿ 
ಹುಡುಕಾಟ ಆರಂಭಸಿದರು. ಮರದ ದಿಮ್ಮಿಗಳು ಕುರ್ಚಿಗಳಾದವು, 
ಹಲಗೆಗಳು ಮೇಜುಗಳಾದವು, ನಮ್ಮ ಆಟದ ಅಡುಗೆ ಕೋಣಿಯು 
ರೆಸ್ಟೋರಂಟ್‌ನ ಕಾರ್ಯಸ್ಥಳವೆನಿಸಿತು ಹಾಗೂ ಪುಬಾಣಿ 
ಅಡುಗೆಯವಳು ತನ್ನ ದುಪ್ಪಟ್ಬಾ ಬಳಸಿ ಟೋಪಿಯನ್ನು 
ತಯಾರಿಸಿದಳು. ಅಡುಗೆಯವಳು ಅತಿಥಿಗಳಗೆ ಏನು ಬೇಕೆಂದು 
ಕೇಆದಳು. ಸ್ರಫೆಟ್ಟ (ಪಾಸ್ಥಾದಂತಹ ಒಂದು ಬಗೆಯ ತಿಂಡಿ)ಯನ್ನು 
ಆರ್ಡರ್‌ ಮಾಡಲಾಲುತು ಹಾಗೂ ಸಣ್ಣ ಮಗುವಿಗೆ (ಒಂದು 
ಗೊಂಬೆ) ಒಂದು ಪ್ಲೇಟ್‌ ಇಡ್ಲಿಯನ್ನು ಆರ್ಡರ್‌ ಮಾಡಲಾಲುತು. 
ಅಡುಗೆಯವಳಾದ ಪುಟಾಣಿಯು ಕಿಲಕಿಲನೆ ನಕ್ಕಳು ಹಾಗೂ ಪೆಸ್ತೊ 
ಸ್ಪಫೆಟಯನ್ನು ಮಾಡಲು ಒಂದಷ್ಟು ವರ್ಣಮಯ ನೂಲನ್ನು 
ಬಳಸಿದಳು. ಜೊತೆಗೆ ಮರದ ತಟ್ಟಿ ಮಣಿಗಳು ಪೋಸ್ಟರ್‌ 
ಬೇಯುಸಿದ ಇಡ್ಲಿಗಳಾದವು. ಮಕ್ಷಳು ಆಟವನ್ನು ಆಡುವಾಗ ನಿಜಕ್ಸೂ 
ಮೋಜನ್ನು ಅನುಭವಿಸಿದರು; ಅಲ್ಲದೆ ಅವರ ಪಾಲಗೆ ಇದೊಂದು 
ಅದ್ಭುತ ಕಲಕೆಯ ಅನುಭವವಾಗಿತ್ತು. 


ಆಟದ ಪ್ರಾಮುಖ್ಯತೆ 


ಬೇಗನೆ ಬೌದ್ಧಿಕತೆ ಹೊಂದಿರುವುದು (early intellectualisation) 
ಅಥವಾ ಶೈಕ್ಷಣಿಕ ಕಾರ್ಯದ ಮೇಲೆ ಗಮನ ನೀಡುವ ಕಾರಣ 
ಸೃಜನಶೀಲ, ಮುಕ್ತ, ಕಲ್ಪನಾಶೀಲ ಮಕ್ಷಳ ಆಟಕ್ಕೆ ಗಂಭೀರವಾದ 
ಅಪಾಯ ಉಂಬಾಗಿದೆ. ಶೈಕ್ಷಣಿಕ ಚಟುವಟಕೆಗಳು ಮತ್ತು 
ಸಾಂಪ್ರದಾಯಿಕ ತರಗತಿ ಕೋಣಿಯಲ್ಲ ಉರು ಹೊಡೆದು 
ಕಲಅಯುವ ವಿಧಾನದಿಂದಾಗಿ ಮಕ್ಷಳ ಮೇಲೆ ಅಧಿಕ ಭಾರ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಹೊರಿಸಲಾಗಿದೆ. ಅವರನ್ನು ತರಗತಿ ಕೋಣಿಯ ಪರಿಸರಕ್ಷೆ ಬಂಧಿಸಿ 
ಓದಲು, ಬರೆಯಲು ಮತ್ತು ಅವರು ಸಿದ್ಧರಿಲ್ಲದ ಮತ್ತು ಅವರ 
ವಯಸ್ಸಿಗೆ ಸೂಕ್ತವಲ್ಲದ ಚಟುವಟಕೆಗಳ್ಲ ತೊಡಗಲು ಒತ್ತಡ 
ಹೇರಲಾಗುತ್ತಿದೆ. ಇದರಿಂದ ಅವರು ಹತಾಶೆಗೆ ಒಳಗಾಗುತ್ತಾರೆ, 
ದಣಿಯುತ್ತಾರೆ ಹಾಗೂ ನಿರಾಸಕ್ತಿ ತೋರುತ್ತಾರೆ. ಕೆಲವೊಮ್ಮೆ ಇದು 
ಅವರ ಸಾಮರ್ಥ್ಯವನ್ನು ತಡೆಹಿಡಿದು ಭಾವನೆಗಳ ಸ್ಟೋಟದಲ್ಲ 
ಪರ್ಯವಸಾನಗೊಳ್ಳಬಹುದು. ಕೆಲವೊಮ್ಮೆ ಇವರನ್ನು "ಅತಿಯಾಗಿ 
ಸಕ್ರಿಯ' (Hyper Active) ಅಥವಾ "ಗಮನದ ಕೊರತೆ” (Attention 
Dೀicit) ಇರುವವರು ಎಂದು ಬಣ್ಣಿಸಬಹುದು. ಇನ್ನೊಂದೆಡೆ. ಆಟದ 
ಮೂಲಕ ಕಅಯುವ ಮತ್ತು ರಾಚನಿಕವಲ್ಲದ ಆಟದ ವಸ್ತುಗಳನ್ನು 
ಬಳಸುವ ಮಕಳು ಸಾಕಷ್ಟು ಸೃಜನಶೀಲ ವಿಚಾರಗಳನ್ನು 
ವ್ಯಕ್ತಪಡಿಸುತ್ತಾರೆ. ಅದೇ ಮುಕ್ತ, ಎಲ್ಲೆ ಇರದ ವಸ್ತುವಿನೊಂದಿಗೆ 
ಎಷ್ಟು ಬಾರಿ ಆಡಿದರೂ ಅವರಿಗೆ ಬೇಸರವೆಸುವುದಿಲ್ಲ ಹಾಗೂ ತಮ್ಮ 
ಜಾಣ್ಯಿ ಮತ್ತು ಸ್ವಂತಿಕೆಯನ್ನು ವ್ಯಕ್ತಪಡಿಸುವುದಕ್ಕಾಗಿ ಅವುಗಳನ್ನು 
ವಿವಿಧ್‌ ರೀತಿಂಯುಲ್ಲ ಬಳಸಬಲ್ಲರು. ಅವರು ಆಟವಾಡದೆ 
ಇರುವಾಗಲೂ ನಿರಾಳವಾಗಿರುತ್ತಾರೆ ಹಾಗೂ ನಿಶ್ಚಲವಾಗಿರು- 
ವಾಗಲೂ ಪ್ರಶಾಂತತೆ ಹಾಗೂ ತೃಪ್ತ ಭಾವದಿಂದ ಇರುತ್ತಾರೆ. ಅವರು 
ಸ್ಟಯಂ ತೊಡಗಿಸಿಕೊಂಡ, ಪ್ಟಯಂ ಪ್ರೇರೇಪಿತ, ಆತ್ಮವಿಶ್ವಾಸದ. 
ಸೃಜನಶೀಲ, ಶಾಂತ ಚಿತ್ರದ, ಅಭವ್ಯಕ್ತಿಸುವ ಮತ್ತು ಉತ್ತಮ ಗಮನ 
ನೀಡುವ ಮಕ್ಕಳೆನಿಸುತ್ತಾರೆ. 


ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳಗೆ ನಟನೆಯ ಆಟವು ಹೇಗೆ 
ಕಅಕೆಯ ಪ್ರಮುಖ ಮಾಧ್ಯಮವೆನಿಸುತ್ತದೆಯೋ, ಹಾಗೆಯೇ 
ಪ್ರಾಥಮಿಕ ಶಾಲಾ ಮಗುವಿಗೆ (6-11 ವರ್ಷಗಳು) ಕಲ್ಪನಾ ಶಕ್ತಿಯು 
ಪ್ರಮುಖ ಕಅಕಾ ಮಾಧ್ಯಮವೆನಿಸುತ್ತದೆ. ಕಲ್ಪನಾ ಶಕ್ತಿ ಮತ್ತು ಕಥೆ 
ಹೇಳುವ ಕಲೆಯ ಮೂಲಕ ಯಾವುದೇ ವಿಷಯವನ್ನು 
ಕಅಸಬಹುದು ಮತ್ತು ಕಿಂಟರ್‌ಗಾರ್ಟನ್‌ (2-6 ವರ್ಷಗಳು) 
ಮಕ್ಕಳು ಕಲಅಕೆಯಲ್ಲ ತಲ್ಪೀನರಾಗುತ್ತಾರೆ. ಕಲ್ಲನಾ ಶಕ್ತಿ ಇಲ್ಲದೆ 
ಕಲಕೆಯು ಅನುಭವಜನ್ಯವಾಗುವುದಿಲ್ಲ ಮತ್ತು ಅಂತರ್ಗತ- 
ಗೊಳ್ಳುವುದಿಲ್ಲ. ಒಂದನೇ ತರಗತಿಗೆ ಹೋಗುವ ಮೊದಲು 
ಕಿಂಡರ್‌ಗಾರನ್‌ ದಿನಗಳಲ್ಲ ಮಕ್ನಳ ಕಲ್ಪನಾಶಕ್ತಿಯನ್ನು 
ಪೋಷಿಸಲು ಮಗುವಿಗೆ ನಟನೆಯ ಆಟದಲ್ಲ ತೊಡಗಲು ಅವಕಾಶ 
ನೀಡಿದರೆ ಅದು ಕಲಯಲು ತಯಾರಾಗುತ್ತದೆ. ಬೇರೆ ಬೇರೆ 
ಮಕ್ಕಳಲ್ಲ ಕಲಕೆಗೆ ಸಂಬಂಧಿಸಿದ ಪ್ರತ್ಯೇಕ ಸಮಸ್ಯೆಗಳದ್ದರೂ. 
ಕಅಕೆಯನ್ನು ಮುಂದುವರಿಸಲು ಇರುವ ಸಮಸ್ಯೆಗಳನ್ನು 
ಮೀರಲು ಅವರಲ್ಲಿ ಕಂಡುಬರುವ ಉತ್ಸಾಹವು ಅದ್ಭುತವಾದುದು. 


ಮಕ್ನಳ ಆರೋಗ್ಯಯುತ ಬೆಳವಣಿಗೆಯಲ್ಲ ಸೃಜನಾತ್ಮಕ ಆಟದ 
ಪ್ರಾಮುಖ್ಯತೆಯನ್ನು ದಶಕಗಳ ಸಂಶೋಧನೆಗಳೂ ಬೆಂಬಲಸಿವೆ. 
ಜರ್ಮನಿಯಲ್ಲ 197೦ರಲ್ಪ, ಅನೇಕ ಕಿಂಡರ್‌ಗಾರ್ಟನ್‌ಗಳನ್ನು ಆಟ 
ಆಧಾರಿತ ಪರಿಸರದಿಂದ ಶೈಕ್ಷಣಿಕ ಪರಿಸರಕ್ಕೆ ಮಾರ್ಪಡಿಸಿದ 
ಸಂದರ್ಭಗಳಲ್ತ ಅಧ್ಯಯನವೊಂದನ್ನು ನಡೆಸಲಾಲುತು. ಈ 
ಅಧ್ಯಯನವು 5೦ ಕಿಂಡರ್‌ಗಾರ೯ನ್‌ಗಳ ಎರಡು ಗುಂಪುಗಳನ್ನು 
ಹೋಲಸಿತು. ಒಂದು ಗುಂಪಿನಲ್ಲಿ ಹೆಚ್ಚು ಆಟವಾಡುವ ಮಕ್ಷಳು 


ಇದ್ದರೆ ಇನ್ನೊಂದು ಗುಂಪು ನಿಯಂತ್ರಣ ಗುಂಪು ಆಗಿದ್ದು. ಇದರಲ್ಲಿ 
ಮಕ್ಕಳು ಆರಂಭಕ ಶಿಕ್ಷಣದತ್ತ ಗಮನ ನೀಡುತ್ತಿದ್ದರು. ಮಕ್ಕಳನ್ನು 
ನಾಲ್ಲನೇ ತರಗತಿಯ ತನಕ ಗಮನಿಸಿ ಅಧ್ಯಯನ ನಡೆಸಲಾಯುತು. 
ಸಾಂಪ್ರದಾಯಕ ಶಾಲೆಗಳ ಸಹಪಾಠಿಗಳಗೆ ಹೋಪಸಿದರೆ, ಆಟ 
ಆಧಾರಿತ ಕಿಂಡರ್‌ಗಾರ್ಟ್ಕನ್‌ಗಳ ಮಕ್ಕಳು ದೈಹಿಕ, ಭಾವನಾತ್ಮಕ, 
ಸಾಮಾಜಕ ಮತ್ತು ಬೌದ್ದಿಕ ಅಭವೃದ್ಧಿ - ಹೀಗೆ ಮಾಪನ ಮಾಡಿದ 
ಪ್ರತಿ ಕ್ಷೇತ್ರದಲ್ಲಯೂ ಉತ್ಸೃಷ್ಟತೆ ಸಾಧಿಸಿದ್ದರು. ವಿಶೇಷವಾಗಿ ಕಡಿಮೆ 
ಆದಾಯದ ಮಕ್ಷಳಲ್ಪ ಫಲಅತಾಂಶವು ಗಮನಾರ್ಹವಾಗಿತ್ತು. ಅವರು 
ಆಟ ಆಧಾರಿತ ವಿಧಾನದಲ್ಲ ವಿಶೇಷ ಪ್ರಯೋಜನಗಳನಿದ್ದರು. 
ಒಟ್ಬಾರೆ ಫಲತಾಂಶವು ಎಷ್ಟು ಗಮನಾರ್ಹವಾಗಿತ್ತು ಎಂದರೆ 
ಜರ್ಮನಿಯು ತನ್ನ ಎಲ್ಲಾ ಕಿಂಡರ್‌ಗಾರ್ಟನ್‌ಗಳನ್ನು ಆಟ 
ಆಧಾರಿತ ಕಲಕೆಗೆ ಪರಿವರ್ತಿಸಿತು.' ಇತ್ತೀಚಿನ ದಿನಗಳಲ್ಲ 
ಪರ್ಯಾಯ ಶಿಕ್ಷಣ ವ್ಯವಸ್ಥೆಯಲ್ಲ ಜನಪ್ರಿಯತೆ ಪಡೆದಿರುವ 
ಫಿನ್ನೆಂಡಿನ ಶಾಲೆಗಳಂತೆಯೇ ಜರ್ಮನಿಯ ಶಾಲೆಗಳು ಸಹ ಈ 
ವಿಧಾನವನ್ನು ಇತ್ತೀಚಿನ ತನಕ ಮುಂದುವರಿಸಿವೆ. 


ವಾಲ್ಡೊರ್ಫ್‌ ವಿಧಾನ 


ವಾಲ್ಡೊರ್ಫ್‌ ವಿಧಾನವು ಪ್ರತಂತ್ರ ಶಾಲಾ ಚಳವಳಯಾಗಿದ್ದು 
ಇದನ್ನು ಯೂರೋಪಿನಲ್ಲ ನೂರು ವರ್ಷಗಳ ಹಿಂದೆ 
ಆಸ್ತಿಯಾದ ತತ್ವಶಾಸ್ತ್ರಜ್ಞ ಮತ್ತು ದಾರ್ಶನಿಕ ರುಡೋಲ್ಡ್‌ 
ಸ್ಪೈನರ್‌ ಅಭವೃದ್ಧಿಪಡಿಸಿದರು. ಕಲಕಾ ಪ್ರಕ್ರಿಯೆಯು 
ಮೂಲಭೂತವಾಗಿ ಮೂರು ಹಂತಗಳಲ್ಲತ್ತು ಮತ್ತು 


ಚಿತ್ರ ಶೀರ್ಷಿಕೆ: ಮರದ ತುಂಡುಗಳೊಂದಿಗೆ ಆಟವಾಡುವುದು 


ಆಲೋಚನೆ, ಭಾವನೆ ಮತ್ತು ಕ್ರಿಯೆಯಲ್ಲ ತೊಡಗಿಸಿ- 
ಕೊಂಡಿತು. ಪ್ರತಿ ಮಗುವನ್ನು ಶೈಕ್ಷಣಿಕ. ಕಲೆ ಮತ್ತು 
ಪ್ರಾಯೋಗಿಕ ಕೌಶಲಗಳನ್ನು ಸಂಯೋಜಸುವ ವಿಧಾನದ 
ಮೂಲಕ ಕೊಂಡೊಯ್ಯಲಾಯುತು." ವಾಲ್ಡೊರ್ಫ್‌ ಶಿಕ್ಷಣ 
ಶಾಸ್ತ್ರವು, ಆರಂಭಕ ವರ್ಷಗಳಲ್ಪ ಆಟವನ್ನು ಕಲಕೆಯ ಒಂದು 
ರೂಪವಾಗಿ ಪರಿಗಣಿಸುವ ಮೂಲಕ ಬಾಲ್ಯವನ್ನು ರಕ್ಷಿಸಲು 
ಸಹಕರಿಸುತ್ತದೆ. 


ನಮ್ಮ ತುಳಸಿ ವಾಲ್ಡೊರ್ಫ್‌ ಕಿಂಡರ್‌ಗಾರ್ಟನ್‌ನಲ್ಲ. ನಾವು 
ಸ್ಥಳವನ್ನು ಮನೆಯ ವಾತಾವರಣದ ಮುಂದುವರಿದ ಭಾಗವಾಗಿ 
ವಿನ್ಯಾಸಗೊಳಸಿದ್ದೇವೆ ಮತ್ತು ಮಗು ಮನೆಯಲ್ಲ ಅನುಭವಿಸ- 
ಬಹುದಾದ ಚಟುವಟಕೆಗಳನ್ನು ಇದು ಒಳಗೊಂಡಿದೆ. ಇಲ್ಲ ಮಕ್ತಳು 
ಪ್ರತಿ ನಿತ್ಯದ ವಸ್ತುಗಳಾದ ಆಟದ ಅಡುಗೆ ಕೋಣೆ, ಕೈಯುಂದ 
ಮಾಡಿದ ಆಟಕೆಗಳು. ಸಣ್ಣಸಣ್ಣ ಕಲ್ಲುಗಳು. ಮರದ ತುಂಡುಗಳು. 
ದುಪ್ಪಟ್ದಾ. ಶಾಲು. ಬುಟ್ಟ. ಡೇರೆಗಳು ಹಾಗೂ ಮುಕ್ತ, ಎಲ್ಲೆ ಇರದ 
ಇತರ ಆಟದ ಸಾಮರ್ರಿಗಳೊಂದಿಗೆ ತೊಡಗಿಸಿಕೊಳ್ಳುತ್ತಾರೆ. ಈ 
ಆಟಕೆಗಳೊಂದಿಗೆ ಆಟವಾಡಿ ಮಕ್ಕಳು ಯಾವುದೇ ನಿರ್ದಿಷ್ಟ 
ಗುರಿಯನ್ನು ಈಡೇರಿಸುವ ಅಗತ್ಯವಿಲ್ಲ. ಔಪಚಾರಿಕ ಕಲಕೆಗೆ 
ಯಾವುದೇ ಒತ್ತು ನೀಡದೆ ಊಟ-ಆಟ-ನಿದ್ರೆ-ಪುನರಾವರ್ತನೆ 
ಮಾದರಿಗೆ ಗಮನ ನೀಡಲಾಗುತ್ತದೆ. ಇಂತಹ ವಿಧಾನದ ಮೂಲಕ 
ಸಾಧಿಸುವ ಕಲಕೆಯು ಅಗಾಧವಾದುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


21 


ವಿವಿಧ ವಯಸ್ಸುಗಳಲ್ಲ ಆಟದ ಪರಿಣಾಮ 


ಈ ಕುರಿತು ಸ್ಪಷ್ಟ ಚಿತ್ರಣ ನೀಡಬೇಕಾದರೆ ಆಟವು 2 ರಿಂದ 6 
ವರ್ಷಗಳ ತನಕ ಹೇಗೆ ಮುಂದುವರಿಯುತ್ತದೆ ಎಂಬುದನ್ನು 
ನಮೋಡೋಣ. ಜಗತ್ತಿನಾದ್ಯಂತ ಮಕ್ಷಳು ತಮ್ಮ ವಿಭನ್ನು ಸಂಸ್ಕೃತಿ 
ಮತ್ತು ಭಾಷೆಯ ಹೊರತಾಗಿಯೂ ಒಂದೇ ರೀತಿಯಲ್ಲ ಆಟ 
ಆಡುತ್ತಾರೆ. ಅವರು ಆಟದ ಸಾಮಾನ್ಯ ಭಾಷೆಂಶುನ್ನು 
ಮಾತನಾಡುತ್ತಾರೆ. 


ಎರಡರಿಂದ ಮೂರು ವರ್ಷದ ಮಕ್ಕಳು: ಸಮಾನಾಂತರ ಆಟ ಮತ್ತು 
ಕಲ್ಪನೆ 


ಎರಡರಿಂದ ಮೂರು ವರ್ಷಗಳ ವಯಸ್ಸಿನ ನಡುವೆ ಹತ್ತುವುದು, 
ನೆಗೆಯುವುದು ಮತ್ತು ಸಮತೋಲನ ಮತ್ತು ಸ್ಥಳೀಕ ಸಂಬಂಧಿಸಿದ 
ದೃಷ್ಟಿಕೋನಕ್ಕೆ (ಸ್ಥಳ ಚಲನೆಯ ಸಂಪೇದನೆ ಎಂದೂ 
ಕರೆಯಲಾಗುತ್ತದೆ) ಸಹಾಯ ಮಾಡುವ ಇತರ ಇಂತಹ 
ಚಲನೆಗಳಲ್ಲ ಮಕ್ಕಳು ಆಸಕ್ತಿ ಹೊಂದಿರುತ್ತಾರೆ. ಈ ಚಲನೆಗಳು 
ಮಕ್ಗಕ ಪಾಅಗೆ ಕುತೂಹಲಕರವಾಗಿರುತ್ತವೆ. ಅವರು 
ಕುತೂಹಲಕಾರಿ ಆಗಿರುವುದರಿಂದ ಹಾಗೂ ತಮ್ಮ ಸುತ್ತಅನ 
ಪ್ರಪಂಚದ ಅನ್ವೇಷಣೆ ಮಾಡಲು ಇಚ್ಛಿಸುವುದರಿಂದ 
ಪೀರೋಪಕರಣಗಳು, ಕಿಟಕಿಗಳು ಇತ್ಯಾದಿ ಸಾಮಾನ್ಯ ವಸ್ಸುಗಳ 
ಮೇಲೆ ಪ್ರಯಾಸ ಪಟ್ಟು ಹತ್ತಲು ಇಷ್ಟಪಡುತ್ತಾರೆ. 


ಮೂರು ವರ್ಷದ ಮಕ್ಕಳು: 
ಆಟದಲ್ಲ ತೊಡಗಿಸಿಕೊಳ್ಳುತ್ತಾರೆ 


ಸಾಮಾನ್ಯವಾಗಿ ಸಮಾನಾಂತರ 


ಅಂದರೆ ಅವರು ಅವರಷ್ಟಕ್ಕೇ ಆಟವಾಡುತ್ತಾರೆ. ಆದರೆ ತಮ್ಯ 
ಸಹಪಾಠಿಗಳು ಆಟವಾಡುವ ವಸ್ತುಗಳ ಜೊತೆಯೇ ಆಟವಾಡಿ 
ಅನುಕರಣಿ ಮಾಡಲು ಇಷ್ಟಪಡುತ್ತಾರೆ. ಅವರು ಸಹಜವಾಗಿ 
ಇತರರೊಂದಿಗೆ ಬೆರೆಯುವುದಿಲ್ಲ. ಆದರೆ ಈ ವಯಸ್ಸಿನಲ್ಲಿ ಇತರ 
ಮಕ್ಷಳ ಜೊತೆಗೆ ಒಡನಾಟ ಹೊಂದಲು ಪ್ರಾರಂಭಸುತ್ತಾರೆ. 
ಇದರಿಂದಾಗಿ ಸಣ್ಣಪುಟ್ಟ ಸಂಘರ್ಷಗಳು ಉಂಬಾಗಬಹುದು. ಇದನ್ನು 
ಹಿರಿಯರು ಬಗೆಹರಿಸಖೇಕಾಗುತ್ತದೆ. 


ಮೂರು ವರ್ಷದ ಮಗು ಬೇಗನೆ ಕಾಲ್ಪನಿಕ ಆಟಕ್ಷೆ ಜಾರುತ್ತದೆ 
ಹಾಗೂ ಸುತ್ತಮುತ್ತಅನ ಪರಿಸರವನ್ನು ಗಮನಿಸಿ ಅಥವಾ ತಾವು 
ಕೇಳುವ ಕಥೆಯನ್ನು ಆಧರಿಸಿ ನೈಜ ಬದುಕನ ಸನ್ನಿವೇಶಗಳನ್ನು 
ರೂಪಿಸುತ್ತದೆ. ಕಿಂಡರ್‌ಗಾರ್ಟ್ಕನ್‌ವ ಮಕ್ಷಳು ತಾಯ / ಅಜ್ಜಿಯ 
ಪಾತ್ರವನ್ನು ಆಡಲು ತಮ್ಮ ಸುತ್ತ ದುಪ್ಪಟ್ಲಾವನ್ನು ಹೇಗೆ 
ಸುತ್ತಿಕೊಳ್ಳುತ್ತಾರೆ ಮತ್ತು ಅಡುಗೆ ಕೋಣಿಯ ಕಾಲ್ಪನಿಕ 
ಪಾತ್ರೆಗಳೊಂದಿಗೆ ಹೇಗೆ ಅಡುಗೆ ಮಾಡುತ್ತಾರೆ ಎಂಬುದನ್ನು ನಾವು 
ನೋಡಿದ್ದೇವೆ. ಇದೇ ರೀತಿ, ತಾವು ಕೇಳದ ಕಥೆಯಲ್ಲ ಬರುವ 
ಅಚ್ಚುಮೆಚ್ಚನ ಪಾತ್ರವನ್ನು ಆಡಲು ಮಕ್ಕಳು ಇಷ್ಟಪಡುತ್ತಾರೆ. 
ಉದಾಹರಣೆಗೆ: "ರೆಡ್‌ ರೈಡಿಂಗ್‌ ಹುಡ್‌' ಕಥೆಯಲ್ಲ ಬರುವಂತೆ 
ಮೇಲಂಗಿಯನ್ನು ಧರಿಸುವುದು ಮತ್ತು ಒಂದು ಬುಟ್ಟಿ ಆಹಾರವನ್ನು 
ಕೊಂಡೊಯ್ಯುವುದು. ಕಥೆಗಳ ಅಥವಾ ನೈಜ ಬದುಕಿನ 
ಚಿತ್ರಣಗಳನ್ನು ಅವರು ಚೆನ್ನಾಗಿ ಗ್ರಹಿಸಿಕೊಂಡು ಆಟದ ಮಾಧ್ಯಮದ 
ಮೂಲಕ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ಈ ರೀತಿಯ ಆಟವು 
ತೋರಿಸುತ್ತದೆ. 


ನಾಲು ವರ್ಷದ ವಯಸ್ಸಿನ ಮಕ್ಕಳು: ನಟನೆಯ ಆಟ ಮತ್ತು 
ವಿಚಾರಗಳ ಅಭಿವ್ಯಕ್ತಿ 


ನಾಲ್ಲು ವರ್ಷಗಳ ವಯಸ್ಸಿನಲ್ಲ ಮಗುವು ಇತರ ಮಕ್ಷಳನ್ನು 
ಗಮನಿಸಲು ಇಷ್ಟಪಡುತ್ತದೆ ಹಾಗೂ ಇತರರೊಂದಿಗೆ ಬೆರೆಯಲು 
ಪ್ರಾರಂಭಸುತ್ತದೆ. ಮಕ್ಷಳು ಗುಂಪಿನಲ್ಲಿ ಒಟ್ಟಿಗೆ ಆಟವಾಡುವುದನ್ನು 
ಆನಂದಿಸುತ್ತಾರೆ. ಇದು ಅವರಿಗೆ ಸಂಘಟತ ನಿರ್ಧಾರವನ್ನು 
ತೆಗೆದುಕೊಳ್ಳಲು ಮತ್ತು ಭಿನ್ನಾಭಿಪ್ರಾಯ ಹೇಳಲು ಅನುವು 
ಮಾಡಿಕೊಡುತ್ತದೆ. ಪಾತ್ರಾಭಿನಯ ಮತ್ತು ನಟನೆಯ ಆಟದ 
ಆರಂಭವನ್ನು ನಾವು ನೋಡಬಹುದು. ಮಕ್ಷಳು ತಮ್ಮ ಆಲೋಚನೆ 
ಮತ್ತು ವಿಚಾರಗಳನ್ನು ವ್ಯಕ್ತಪಡಿಸಲು ಭಾಷೆಯನ್ನು 
ಅಭವೃದ್ಧಿಪಡಿಸಲು ಪ್ರಾರಂಭಸುತ್ತಾರೆ. ಅವರು ಶಬ್ದಸಂಪತ್ತನ್ನು 
ವಿನಿಮಯ ಮಾಡಿಕೊಳ್ಳುತ್ತಾರೆ ಮತ್ತು ಸಂಕೀರ್ಣ ಭಾಷೆಯನ್ನು 
ಅಭವೃದ್ಧಿಪಡಿಸಿಕೊಳ್ಳುತ್ತಾರೆ. ನಟನೆಯ ಆಟವು ಮಗುವಿಗೆ ತಾನು 
ನೋಡಿದ ಮತ್ತು ಅನುಭವಿಸಿದ ಏನಾದರೂ ಅಂಶವನ್ನು 
ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡುತ್ತದೆ. 


ನಮ್ಯ ಕಿಂಡರ್‌ಗಾರ್ಟನ್‌ನಲ್ಲ ನಾವು 'ಲೆಟ್ಟ್‌ ಪ್ರಿಟೆಂಡ್‌' ಎಂಬ 
ಆಟವನ್ನು ಆಡಿದೆವು. ಮಕ್ನಳಲ್ಲ ಕಲ್ಪನೆಯ ಕಿಡಿಯನ್ನು 
ಹೊತ್ತಿಸುವುದಕ್ಲಾಗಿ ಮರದ ತುಂಡು ಪ್ರಚೋದಕ (ಪ್ರಾಂಪ್ಸ್‌) ಆಗಿ 
ಕೆಲಸ ಮಾಡಿತು. ಮರದ ತುಂಡುಗಳನ್ನು ಡಮ್‌, ತಬಲಾ ಹಾಗೂ 
ಹಾರ್ಮೋನಿಯಂ ಮುಂತಾದ ಸಂಗೀತ ಪರಿಕರಗಳಾಗಿ 
ಕಲ್ಪಸಿಕೊ೦ಂಡು ಅವರು ಬಳಸಿಕೊಂಡರು. ವೇದಿಕೆಂಯಲ್ಲ 
ಕಾರ್ಯಕ್ರಮವನ್ನು ನಕಲು ಮಾಡುವುದಕಾಗಿ ಒಂದು ಮಗುವು 
ಮರದ ಗಿಅಕೆಯನ್ನು ಧ್ವನಿವರ್ಧಕದಂತೆ ಹಿಡಿದುಕೊಂಡಿತು. 
ಮಾತುಗಳ ಮೂಲಕ ವ್ಯಕ್ತಪಡಿಸಲಾಗದೇ ಇರುವುದನ್ನು ಆಟದ 
ಮೂಲಕ ವ್ಯಕ್ತಪಡಿಸಬಹುದು. 


ಐದು ವರ್ಷ ವಯಸಿನ ಮಕ್ಕಳು: ಪಾತ್ರಾಭನಯ ಮತ್ತು ಒಮ್ಮತದ 
ನಿರ್ಧಾರ ತೆಗೆದುಕೊಳ್ಳುವುದು 


ಐದು ವರ್ಷ ವಯಸ್ಸಿನ ಮಕ್ಕಳು ತಾವು ಆಡಬೇಕಾದ ಆಟಗಳನ್ನು 
ಯೋಜಸುವಾಗ ಮತ್ತು ತಮ್ಮ ಜೊತೆ ಆಟವಾಡಬೇಕಾದ 
ವ್ಯಕ್ತಿಯನ್ನು ಆರಿಸುವ ವಿಚಾರದಲ್ಲ ಹೆಚ್ಚು ಸಮರ್ಥನೀಯ- 
ರಾಗಿರುತ್ತಾರೆ. ಅವರು ಹೊಸ ಗೆಳೆಯರನ್ನು ಸಂಪಾದಿಸಲು 
ಉತ್ತುಕರಾಗಿರುತ್ತಾರೆ ಹಾಗೂ ಓರಗೆಯ ಗುಂಪಿನ ಜೊತೆಗೆ ಆಗಲೇ 
ಒಡನಾಟ ಸಾಧಿಸಿಕೊಂಡಿರಬಹುದು. ಮಕ್ಷಳು ತಂಡದೊಳಗೆ ವಿವಿಧ 
ಪಾತ್ರಗಳನ್ನು ವಹಿಸುತ್ತಾರೆ. ಅವರು ನಾಯಕರೂ ಆಗಬಹುದು. 
ಅನಮುಯಾಲಯುಗಳೂ ಆಗಬಹುದು. ಕೆಲವರು ಶಾಂತಿ ಸಂಧಾನಕ್ಷಾಗಿ 
ಮಧ್ಯಸ್ಥಿಕೆಯನ್ನೂ ವಹಿಸಬಹುದು, ಉಳದವರು ವೈರುಧ್ಯಮಯ 
ಅಭಿಪ್ರಾಯಗಳನ್ನು ಕೊಡಬಹುದು. ಈ ತಂಡವು ಕಾಲ್ಪನಿಕ 
ಕಥಾವಸ್ತುವನ್ನು ಅಭವೃದ್ಧಿಪಡಿಸುವುದಕ್ಕಾಗಿ ಒಗ್ಗೂಡಬಹುದು 
ಹಾಗೂ ಪಾತ್ರಾಭನಯದಲ್ಲ ತೊಡಗಿಕೊಳ್ಳಬಹುದು. ಇದನ್ನು 
ನಾಟಕೀಯ ಆಟ ಅಥವಾ ಸಮಾಜೋ-ನಾಟಕೀಯ ಆಟವೆಂದು 
ಕರೆಯಲಾಗುತ್ತದೆ. ಇದು ಆಧುನಿಕತೆಯಿಂದ ಕೂಡಿದ್ದು, ಮಕ್ಕಳ 
ಆಸಕ್ತಿಗಳು ಮತ್ತು ವಿಚಾರಗಳಗೆ ಅನುಗುಣವಾಗಿ ನಿರಂತರವಾಗಿ 
ಹೊಂದಿಕೊಳ್ಳುತ್ತದೆ ಮತ್ತು ಬದಲಾವಣೆಯಾಗುತ್ತದೆ. ಇದು 
ತಂಡವೊಂದನ್ನು ಸೇರಿಕೊಳ್ಳುವುದು. ಹಂಚಿಕೊಳ್ಳುವುದು ಮತ್ತು 
ಸರದಿಯಲ್ಲ ನಡೆದುಕೊಳ್ಳುವುದು. ಪಾತ್ರ ವಹಿಸುವುದು ಮತ್ತು 
ವಿವಿಧ ಸಂಬಂಧಗಳನ್ನು ಅನ್ನೇಷಿಸುವುದು (ಪೋಷಕ/ ಮಗು, 
ಸಹೋದರ/ ಸಹೋದರಿ, ವೈದ್ಯರು/ರೋಗಿ) ಮತ್ತು ಮುಂದೆ ಏನು 
ಮಾಡಬೇಕು ಎನ್ನುವ ಕುರಿತು ಪರಸ್ಪರ ಚರ್ಚೆ ನಡೆಸುವುದು 
ಮುಂತಾದ ಕೌಶಲಗಳಗೆ ಅನುವು ಮಾಡಿ ಕೊಡುತ್ತದೆ. 


ಬದಲಾವಣೆ ಮತ್ತು ಬೆಳವಣಿಗೆಯ ಹೊಸ್ತಿಲಲ್ತ ಇರುವ ಆರು ವರ್ಷ 
ವಯಸ್ಸಿನ ಮಕ್ಕಳು 


ಆರು ವರ್ಷ ವಯಸ್ಸಿನಲ್ಲ ಮಕ್ಕಳು ತರಗತಿಯ ಸವಾಲುಗಳನ್ನು 
ಪ್ತೀಕರಿಸಲು ಸಿದ್ಧರಾಗಿರುತ್ತಾರೆ. ಅವರ ಆಟವು ವಿಶೇಷವಾಗಿ ಹೆಚ್ಚು 
ಪ್ರಾಯೋಗಿಕ ಮತ್ತು ಯೋಚನೆ ಆಧಾರಿತ ವಿಷಯವಸ್ತುವನ್ನು 
ಒಳಗೊಂಡಿರುತ್ತದೆ. ಆರು ವರ್ಷ ವಯಸ್ಸಿನ ಮಕ್ಕಳು ಈ 
ಬೆಳವಣಿಗೆಯ ಹಂತವನ್ನು 5ಕಿಂಡರ್‌ಗಾರ್ಟನ್‌ನಲ್ಲಯೇ 
ಪೂರ್ಣಗೊಳಸಿದರೆ (ಅವರು ಪ್ರಪಂಚವನ್ನು ಎದುರಿಸಲು 
ಸಿದ್ಧರಿದ್ದರೂ) ಒಳ್ಳೆಯದು. ಈ ಹಂತದಲ್ಲ. ಶಾಲೆಯ ಆಟದ 
ಸಮಯದಲ್ಲ ತಮಗೆ ಬೋರು ಹೊಡೆಯುತ್ತದೆ ಎಂದು ಮಕ್ಷಳು 
ಮನೆಯಲ್ಲ ಹೇಳಲೂಬಹುದು. ಹೀಗೆಂದರೆ ಕಿಂಡರ್‌ಗಾರನ್‌ಗಳು 
ಮಕ್ಕಳ ಅಗತ್ಯತೆಗಳನ್ನು ಪೂರೈಸುತ್ತಿಲ್ಲ ಅಥವಾ ಅವರಿಗೆ ಇನ್ನಷ್ಟು 
ಸವಾಲುಗಳನ್ನು ಮುಂದಿಡುವುದಕ್ಲಾಗಿ ಹಾಗೂ ಉತ್ತೇಜಸುವು- 
ದಕ್ಲಾಗಿ ಹೆಚ್ಚು ರಾಚನಿಕ ಪಠ್ಯೇತರ ಚಟುವಟಕೆಗಳಲ್ಲ ತಮ್ಮ 
ಮಕ್ಕಳನ್ನು ತೊಡಗಿಸುವ ಅಗತ್ಯವಿದೆ ಎಂದು ಹೆಚ್ಚಿನ ಪೋಷಕರು 
ಭಾವಿಸಬಹುದು. ಆದರೆ ಈ ರೀತಿ ಮಗುವನ್ನು ವಿಪರೀತ 
ಚಟುವಟಕೆಗಳಲ್ಲ ತೊಡಗಿಸುವ ಮೂಲಕ ಮತ್ತು ಅದು ಮುಂದಿನ 
ಹಂತಕ್ಕೆ ಹೋಗಲು ನಿಜವಾಗಿಯೂ ಸಿದ್ಧಗೊಳ್ಳುವ ಮೊದಲೇ 
ಅದನ್ನು ಆ ಹಂತಕ್ಕೆ ತಳ್ಳುವ ಮೂಲಕ ಬೆಳವಣಿಗೆಯ ಈ 
ಹಂತವನ್ನು ಮುಗಿಸುವ ಮಗುವಿನ ಸಾಮರ್ಥ್ಯಕ್ಕೆ 
ಅಡ್ಲಿಪಡಿಸಿದಂತಾಗುತ್ತದೆ. ಈ ಹಂತದಲ್ಲ ಮಗುವು ಹೊಸ ಆಂತರಿಕ 
ಸಾಮರ್ಥ್ಯವನ್ನು ಎದುರಿಸುತ್ತದೆ ಮತ್ತು ಇದರ ಮೇಲೆ ಹೇಗೆ ಹಿಡಿತ 
ಸಾಧಿಸಬೇಕು ಎಂಬುದು ಇದಕ್ಕೆ ಸ್ಪಷ್ಟವಾಗಿ ತಿಆದಿರುವುದಿಲ್ಲ. ಈ 
ವಯಸ್ಸಿನಲ್ಲ ನೆಲ ಗುಡಿಸುವುದು. ತೋಟದ ಕೆಲಸ, ಸರಳವಾದ 
ಹೊಲಗೆ, ಬಲ್ಲೆ ಮಡಚುವುದು. ಅಡುಗೆ, ತೊಳೆಯುವುದು ಮತ್ತು 
ಧೂಳು ತೆಗೆಯುವುದು ಮುಂತಾದ ಹೆಚ್ಚು ಪ್ರಾಯೋಗಿಕ 
ಕೆಲಸಗಳನ್ನು ಕಿಂಡರ್‌ಗಾರನ್‌ ಹಾಗೂ ಮನೆ ಹೀಗೆ ಎರಡೂ 
ಕಡೆಗಳಲ್ಲ ನೀಡಬಹುದು. ಈ ಮೂಲಕ ಅನಿಶ್ಲಿತತೆಯ 
ಸಮಯದಲ್ಲ ಕಾರ್ಯ ನಿರ್ವಹಿಸಲು ಮತ್ತು ಇನ್ನೊಮ್ಮೆ 
ಆಟವಾಡಲು ಮತ್ತು ಹೊಸ ದೃಷ್ಟಿಕೋನದೊಂದಿಗೆ ಕೆಲಸ ಮಾಡಲು 
ಅವರಿಗೆ ಸಾಧ್ಯವಾಗುತ್ತದೆ. 


ಸಾಂಪ್ರದಾಯಿಕ ಶಾಲೆಯಿಂದ ಬಂದ ಮಕ್ಕಳಗೆ ಆಟವು ಸಹಾಯ 
ಮಾಡುತ್ತದೆಯೇ? 


ಆರುಶ್‌', ಅತ್ಯಂತ ಜನಪ್ರಿಯ ಪ್ರಿಸ್ಥೂಲ್‌ ಒಂದರಲ್ಲ ಒಂದೆರಡು 
ವರ್ಷ ಕಳೆದ ನಂತರ ಐದನೇ ವಯಸ್ಸಿನಲ್ಲ ನಮ್ಮ ಕಿಂಡರ್‌- 
ಗಾರ್ಟನ್‌ ಅನ್ನು ಸೇರಿದ. ಆರಂಭದಲ್ಲ ರಚನಾಕ್ರಮವಿಲ್ಲದ 
ವಸ್ತುಗಳೊಂದಿಗೆ ಆಟವಾಡಲು ಅವನಿಗೆ ಕಷ್ಟವೆನಿಸಿತು ಹಾಗೂ 
ವಾಲ್ಲೊರ್ಫ್‌ ತತ್ವದೊಂದಿಗೆ ಹೊಂದಿಕೊಳ್ಳಲು ದೀರ್ಷ ಪಮಯ 
ಹಿಡಿಯುತು. ಆಟವಾಡಲು ಅಥವಾ ಯಾವುದೇ ಚಟುವಟಕೆಯನ್ನು 
ಕೈಗೊಳ್ಳಲು ಮಾರ್ಗದರ್ಶನ ಮತ್ತು ಸೂಚನೆ ಪಡೆಯುವುದಕ್ಕಾಗಿ 
ಆತ ನಿರಂತರವಾಗಿ ಶಿಕ್ಷಕರ ಮೊರೆ ಹೋಗುತ್ತಿದ್ದ. ತಾನಾಗಿಯೇ 
ಆತ ಯಾವುದಕ್ಕೂ ಕೈ ಹಾಕುತ್ತಿರಅಲ್ಲ. ಮನೆಗೆ ಹೋದ ನಂತರ. 
ಶಾಲೆಯಲ್ಲ ಬೋರು ಹೊಡೆಯುತ್ತದೆ ಎಂದು ದೂರುತ್ತಿದ್ದ. ಈ 
ಹಿಂದೆಯೇ ತಿಆಸಿದಂತೆ, ಐದನೇ ವಯಸ್ಸಿನಲ್ಪ್ಲ, ಮಗುವು ಸಂತಸ 
ಮತ್ತು ಆತ್ಮವಿಶ್ವಾಸದಿಂದ ಕೂಡಿದ ಹುಡುಗನಾಗಿ ಬೆಳೆಯುತ್ತದೆ 
ಹಾಗೂ ಮೊದಲೇ ರೂಪಿಸಿದ ವಿಚಾರಗಳನ್ನು ಆಧರಿಸಿ ಆಟವನ್ನು 
ಮುನ್ನಡೆಸಬಲ್ಲದು. ಆದರೆ ಈ ಮಗುವಿನ ಪರಿವರ್ತನೆಯು ತುಂಬಾ 
ನಿಧಾನವಾಗಿ ನಡೆದ ಕಾರಣ ಇದು ಇನ್ನೂ ಆ ಹಂತದಲ್ಲರಲಲ್ಲ. 


ಒಂದಷ್ಟು ಪ್ರಯತ್ನದ ಮೂಲಕ ಶೈಕ್ಷಣಿಕ ವರ್ಷದ ಕೊನೆಯ 
ಹೊತ್ತಿಗೆ ಪರಿಸ್ಥಿತಿಯನ್ನು ಐಬದಲಾಯುಸಲು ನಮಗೆ 
ಸಾಧ್ಯವಾಯುತು. 


ಎಳೆಯ ಮಗುವಿನ ವಿಚಾರದಲ್ಲಿ ಪರಿವರ್ತನೆಯು ಭನ್ನವಾಗಿರುತ್ತದೆ. 
ಏಕೆಂದರೆ ಸಾಂಪ್ರದಾಯಕ ಶಿಕ್ಷಣವು, ಆಟಕ್ಕೆ ಅತ್ಯಲ್ಲ ಅವಕಾಶ 
ನೀಡುವ ಅಥವಾ ಅವಕಾಶವೇ ನೀಡದ ಕಠಿಣ ಮತ್ತು ನಿರ್ಬಂಧಿತ 
ಪಠ್ಯಕ್ರಮಕ್ಕೆ ಅಂಟಕೊಂಡಿರುತ್ತದೆ. ಆಟವು ಬಹುತೇಕ ಅಲ್ಪಾವಧಿಗೆ 
ಸೀಮಿತವಾಗಿರುತ್ತದೆ ಹಾಗೂ ಇದನ್ನು ಶಿಕ್ಷಕರೇ ರೂಪಿಸುತ್ತಾರೆ 
ಹಾಗೂ ನಿರ್ದೇಶಿಸುತ್ತಾರೆ. ಇದನ್ನು ಹೆಚ್ಚಿನದಾಗಿ ಕೆಲಸಕ್ಕೆ 
ವಿರುದ್ಧವಾದುದು ಎಂದು ಪರಿಗಣಿಸಲಾಗುತ್ತದೆ. ಆದರೆ 
ವಾಸ್ತವವಾಗಿ ಆಟವನ್ನು, ವಿಫಲತೆಯ ಭೀತಿಗೆ ಹೆದರದೆಯೇ 
ಅಪಾಯಕ್ಕೆ ಮೈೈಯೊಡ್ಡಲು ಮಕ್ಷಳಗೆ ಇರುವ ಪ್ರಮು 
ಅವಕಾಶವೆಂದು ಪರಿಗಣಿಸಲಾಗುತ್ತದೆ. ಈ ಅವಕಾಶವನ್ನು 
ಮುಖ್ಯವಾಹಿನಿಯ ತರಗತಿಯಲ್ಲ ನೀಡಲಾಗುವುದಿಲ್ಲ. ಇಲ್ಲ 
ಸೃಜನಶೀಲತೆಯತ್ತ ಚಲನೆ ಮತ್ತು ಮಾಡಲಾದ ತಪ್ಪುಗಳನ್ನು 
ಗೌರವಿಸಲಾಗುವುದಿಲ್ಲ. ಬದಲಾಗಿ ಮಗುವಿಗೆ ಛೀಮಾರಿ ಹಾಕ 
ಶಿಕ್ಷಿಸಲಾಗುತ್ತದೆ. 


ಸಂಕಿಪವಾಗಿ... 
[er 


ವಾಲ್ಲೊರ್ಫ್‌ ಚೌಕಟ್ಟನ್ನು ಅನುಸರಿಸುವ ವಿವಿಧ ಸಂಸ್ಥೆಗಳಲ್ಲ 
ಮಕ್ನಳು. ಕುಟುಂಬಗಳು ಮತ್ತು ಶಿಕ್ಷಕರ ಜೊತೆಗೆ ಕೆಲಸ ಮಾಡಿ 
ನಾನು ಒಂದು ಪ್ರಮುಖ ಸಾಮ್ಯತೆಯನ್ನು ನೋಡಿದ್ದೇನೆ: 
ಸೃಜನಶೀಲ ಆಟವು ಆರೋಗ್ಯಯುತ ಎಳೆಯ ಮಕ್ಕಳ ಬದುಕನಲ್ಲ 
ಪ್ರಧಾನ ಚಟುವಟಕೆ ಎನಿಸುತ್ತದೆ. ಮಕ್ಕಳು ತಮ್ಮ ಬದುಕಿನ ಎಲ್ಲ 
ಅಂಶಗಳನ್ನು ಅನುಭವಿಸಿದಂತೆಯೇ. ಇದು ಅವುಗಳನ್ನು ಒಟ್ಟಿಗೆ 
ಹೆಣೆಯಲು ಸಹಾಯ ಮಾಡುತ್ತದೆ. ಇದು ಅವರಿಗೆ ಬದುಕನ್ನು 
ಜೀರ್ಣಿಸಿಕೊಳ್ಳಲು ಮತ್ತು ತಮ್ಮದೇ ಬದುಕನ್ನು ರೂಪಿಸಿಕೊಳ್ಳಲು 
ಅನುವು ಮಾಡಿಕೊಡುತ್ತದೆ. ಅದು ಅವರ ಸೃಜನಶೀಲತೆಯ 
ಸಂಪೂರ್ಣ ಅಭಿವ್ಯಕ್ತಿಗೆ ಇರುವ ಮಾರ್ಗವಾಗಿದೆ ಹಾಗೂ 
ನಿಜವಾಗಿಯೂ ಅವರ ಬಾಲ್ಯದ ನಿರಾಯಕ ಅಂಗವೆನಿಸಿದೆ. 
ಸೃಜನಶೀಲ ಆಟದ ಮೂಲಕ ಮಕ್ಕಳು ಅರಳುತ್ತಾರೆ ಹಾಗೂ 
ವಿಕಸನಗೊಳ್ಸುತ್ತಾರೆ. ಇಲ್ಲದಿದ್ದರೆ ಕಅಯಲು ಮತ್ತು ಸಮಗ್ರ 
ಅಭವೃದ್ಧಿ ಸಾಧಿಸಲು ಹೆಣಗಾಡುತ್ತಾರೆ. 


ಆಟ ಮತ್ತು ಆರಂಭಕ ಶಿಕ್ಷಣದ ಕುರಿತು ಪೋಷಕರು ಮತ್ತು 
ಆರಂಭಿಕ ಬಾಲ್ಯಾವಸ್ಥೆಯ ಬೋಧಕರಿಗೆ ನಾನು ನೀಡುವ 
ಏಕಮಾತ್ರ ಸಲಹೆ ಒಂದೇ: ಆರಾಮವಾಗಿರಿ ಮತ್ತು ಮಕ್ಕಳಿಗೆ 
ಅವಸರ ಮಾಡಬೇಡಿ. ಮಕ್ಷಳಲ್ಲ ಬೆಳವಣಿಗೆ ಮತ್ತು ಕಅಕೆಯ ಎಷ್ಟು 
ಸಾಮರ್ಥ್ಯವಿದೆ ಎಂದರೆ, ಎಚ್ಚರಿಕೆಯ ಪೋಷಣಿ ಮತ್ತು ಸಮಗ್ರ 
ನೆರವು ನೀಡಿದರೆ ಹೆಚ್ಚಿನವರು ಅದ್ಭುತವಾಗಿ ಯಶಸ್ಸು ಸಾಧಿಸುತ್ತಾರೆ. 
ಆದರೆ ಮುಖ್ಯವಾಗಿ ಭಾರತದಲ್ಲ, ಉರು ಹೊಡೆದು ಕಲಅಯುವ 
ಬದಲಗೆ ಅನುಭವವನ್ನು ಗಳಸುವುದು ಮತ್ತು ಅರ್ಥ 
ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿರುವ ಹಂತದಲ್ಲ. ಮಕ್ಕಳು 
ಸಿದ್ದರಾಗುವ ಮೊದಲೇ ಪೋಷಕರು ಫಲತಾಂಶಕ್ನಾಗಿ ಒತ್ತಡ 
ಹೇರುವಾಗ ಹಾಗೂ ತೀರಾ ಆರಂಭಕ ಹಂತದಲ್ಲಯೇೋೇ 
ತಂತ್ರಜ್ಞಾನವನ್ನು ಬಳಸುವಾಗ ಈ ಸಂದೇಶವನ್ನು ತಲುಪಿಸುವುದು 
ಕಷ್ಟದ ಕೆಲಸ. 


A >] 


ಮಾನವನಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯಲ್ಲ ಇರಬೇಕಾದ ಪ್ರಮುಖ ಗುಣಪ್ಪಭಾವವೇನೆಂದರೆ. ಮಕ್ಕಳಗೆ ಬೆಳೆಯಲು ಮತ್ತು ಮಾನವ 
ಪ್ರಭಾವದ ಅಂಗವೆನಿಸಿರುವ ಎಲ್ಲ ಸಾಮರ್ಥ್ಯಗಳನ್ನು ಅಭವೃಧ್ಧಿಪಡಿಸಿಕೊಳ್ಳಲು ದೀರ್ಷ ಸಮಯ ಬೇಕಾಗುತ್ತದೆ. ಇತರ ಎಳೆಯ ಸಸ್ತನಿಗಳಗೆ 
ಹೋಲಸಿದರೆ ಮಾನವ ಮಗುವಿಗೆ ಪಕ್ತತೆಗೆ ತಲುಪಲು ಹೆಚ್ಚನ ಸಮಯ ಬೇಕಾಗುತ್ತದೆ. ನಮ್ಮ ಮಕ್ಕಳಗೆ ನಿಧಾನ ಮತ್ತು ಸ್ಥಿರವಾದ ಗತಿಯಲ್ಲಿ 
ಬೆಳೆಯಲು ಮತ್ತು ಅಭವೃಧ್ಧಿ ಹೊಂದಲು ಎಲ್ಲ ಅಧಿಕಾರವಿದೆ. ಮಕ್ಷಳಗೆ ಆಟವಾಡಲು ಸಮಯ ನೀಡುವ ಮೂಲಕ ಮತ್ತು ತಮ್ಮದೇ ಆದ 
ಗತಿಯಲ್ಲಿ ಈ ಪ್ರಪಂಚವನ್ನು ಅನುಭವಿಸಲು ಅವಕಾಶ ಒದಗಿಸುವ ಮೂಲಕ ಇದನ್ನು ಸಾಧಿಸಬಹುದು. 


*ಮಕ್ಕಳ ಗುರುತನ್ನು ಮರೆಮಾಚುವ ಉದ್ದೇಶದಿಂದ ಹೆಸರುಗಳನ್ನು ಬದಲಾಯುಸಲಾಗಿದೆ 


ಪರಾಮರ್ಶನ 


i Crisis in the Kindergarten - Why Children Need to Play in School by Edward Miller and Joan Almon 
ii https://www.sunbridge.edu/about/waldorf-education/ 
iii https://www.sagepub.com/sites/default/files/upm-binaries/53567_ch_10.pdf 


ದಿವ್ಯಾ ಬ.ಎ. ಅವರು ವಾಲ್ಡೊರ್ಫ್‌ ಶಿಕ್ಷಣ ವಿಧಾನದಲ್ಲ ಪರಿಣತಿ ಪಡೆದಿರುವ ಆರಂಭಕ ಬಾಲ್ಯಾವಸ್ಥೆಯ ವಿಷಯದ 
ಶಿಕ್ಷಕಿಯಾಗಿದ್ದಾರೆ. ಅವರು ಆಯ್ದು ಭಾರತೀಯ ಕಥೆ ಪುಸ್ತಕಗಳು. ಮುಕ್ತ ಮತ್ತು ಎಲ್ಲೆ ಇರದ ಆಟಕೆಗಳು. ಮಕ್ಕಳ 
ಸಾಂಪ್ರದಾಯಕ ಕರಕುಶಲ ವಸ್ತುಗಳು ಮುಂತಾದುವುಗಳನ್ನು ಮಾರುವ ಆನ್‌ಲೈನ್‌ ಅಂಗಡಿ 'ಮೈೈ ಅಟಲ್‌ 
ಬುಕ್‌ಶಾಪ್‌'ನ ಸಂಸ್ಥಾಪಕಿಯೂ ಆಗಿದ್ದಾರೆ. ವಿವಿಧ ವಾಲ್ಡೊರ್‌ ಪರಿಸರಗಳಲ್ಲ ಶಿಕ್ಷಕಿ, ಮಾರ್ಗದರ್ಶಕಿ, ಪೋಷಕರ 
ತರಖೇತುಗಾರ್ತಿಯಾಗಿ ಕೆಲಸ ಮಾಡಿರುವ ದಿವ್ಯಾ ಅವರು ತುಳಸಿ ವಾಲ್ಡೊರ್ಫ್‌ ಕಿಂಡರ್‌ಗಾರ್ಟ್ಲನ್‌ ಅನ್ನು 2೦18ರಲ್ಪ 
ಸ್ಥಾಪಿಸಿದರು. ಸ್ಟೈನರ್‌ ಅವರು ಸಲಹೆ ನೀಡಿರುವಂತೆ, ಇಲ್ಲ ಅವರು ಸ್ಥಳೀಯ ಹಬ್ಬಗಳು, ಆಹಾರ ಮತ್ತು ಭಾಷೆಯನ್ನು 
ಮಕ್ಕಳ ದಿನನಿತ್ಯದ ಅನುಭವದೊಂದಿಗೆ ಜೋಡಿಸಲು ಒತ್ತು ನೀಡುತ್ತಿದ್ದಾರೆ. ಕೋವಿಡ್‌ - 1೨ ಸಾಂಕ್ರಾಮಿಕದ ಅವಧಿಯಲ್ಲ 
ಅವರು ಪೋಷಕರಿಗಾಗಿ "ಸ್ಲೋ ಡೌನ್‌ ಮಾಮಾ" ಎನ್ನುವ ಕಾರ್ಯಕ್ರಮವನ್ನು ವಿನ್ಯಾಸಗೊಳಸಿದ್ದು. ವಾಲ್ಲೊರ್ಫ್‌ 
ತತ್ವಗಳನ್ನು ಪೋಷಕರು ಮನೆಯಲ್ಲಯೇ ಪಾಅಸಲು ಅವರು ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅವರನ್ನು 
divya.ba02@gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ವನ್‌ ಮೆಂಡೊನ್ಹಾ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


24 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


